ಕರ್ನಾಟಕ ಸರ್ಕಾರ 


ಎ ವಿಧಾನ ಪರಿಪತ್ತು 
§ - ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 788 
ಸದಸ್ಯರ ಹೆಸರು ; ಶ್ರೀಆರ್‌.ಬಿ.ತಿಮ್ಮಾಪೂರ (ವಿಧಾನಸಭೆಯಿಂದ ಕುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ : 15-12-2020 i 


ಪ್ರಶ್ನಗಳು 


ಉತ್ತರ 


ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರಿ 
ಕಾರ್ಬಾನೆಗಳ ಸಂಖ್ಯೆ ಎಷ್ಟು, ಈ ಪೈಕಿ ಎಷ್ಟು 
ಕಾರ್ಬಾನೆಗಳನ್ನು ಗುತ್ತಿಗೆಗೆ ನೀಡಲಾಗಿದೆ; 


ಸಾರ್ವಜನಿಕ ಉದ್ದಿಮೆಗಳ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಉದ್ದಿಮೆಗಳಲ್ಲಿ 
ರಾಜ್ಯದಾದ್ಯಂತ ೦9 ಕಾರ್ಸಾನೆಗಳಿವೆ. ಈ ಪೈಕಿ ೦2 ಕಾರ್ಬಾನೆಗಳನ್ನು 


| ಗತ್ತಿಗೆ ನೀಡಲು ಆಡಳಿತ ಇಲಾಖೆ ಆದೇಶ ಹೊರಡಿಸಿದೆ. 


ಗುತ್ತಿಗೆ ನೀಡಲು 
ಮಾನದಂಡಗಳೇನು ? 


ಸಾಉಳಇ 22 ಎಲ್‌ಸಿಯು 2020 


ಅನುಸರಿಸುತ್ತಿರುವ 


ನಷ್ಟ ಅನಭವಿಸುತ್ತಿರುವ ಕಾರ್ಸಾನೆಗಳನ್ನು ಪುನಶ್ಚೇತನಗೊಳಿಸಲು 
ಆಡಳಿತ ಇಲಾಖೆಗಳು ನಿರಂತರ ಪ್ರಯತ್ನದ ನಂತರವೂ, ಕಾರಾನೆಗಳು 
ಸತತ ನಷ್ಟ ಅನುಭವಿಸುತ್ತಿದ್ದಲ್ಲಿ, ಅಂತಹ ಕಾರ್ಪಾನೆಗಳನ್ನು ಗುತ್ತಿಗೆ 
ನೀಡಲು ಆಡಳಿತ ಇಲಾಖೆಗಳ ಮೂಲಕ ಸರ್ಕಾರ ಕ್ರಮವಹಿಸುತ್ತದೆ. 


J 


(ಜಗದೀಶ್‌ ಶೆಟ್ಟರ್‌) 
ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ 


ಸಾರ್ವಜನಿಕ ಉದ್ದಿಮೆಗಳ ಸಚಿವರು 


